ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸರು 


ಡಾ: ತೇಜಸ್ವಿವಿಗೌಡ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) _ 


ಚುಕ್ಕೆ ಗುರುತಿಲದ ಪ್ರಶ್ನೆ ಸಂಖ್ಯೆ £ 


ಉತ್ತರಿಸಬೇಕಾದ ; ದಿನಾಂಕ 


ಉತ್ತರಿಸಬೇಕಾದ ಸಚಿವರು 


ಕ್ರ.ಸಂ 


ಪ್ರಶ್ನೆ 


ಕರ್ನಾಟಕ 


ಮನೆ ಹೊಂದಿರುವವರ 


ಕೇಂದ್ರ 
ಅನುದಾನವೆಷ್ಟು; 
ನೀಡುವುದು) 


ರಾಜ್ಯದಲ್ಲಿನ ಜನ 
ಸಂಖ್ಯೆ ಹುಟುಂಬ) ಎಷ್ಟು; ಸ್ವಂತ || ಕು. 
ಸಂಖ್ಯೆ 
ಎಷ್ಟು; ಸರ್ಕಾರ ಸರ್ವರಿಗೂ ಸೃಂತ 
ಮನೆ ಒದಗಿಸಲು ಯಾವ ಯಾವ 
ಯೋಜನೆಯಡಿ ಪ್ರಯತ್ನಿಸುತ್ತಿದೆ; 
ರಾಜ್ಯಗಳ 
(ವಿವರ 


ಉತ್ತ ರ 
2011 ರ ರಾಷ್ಟ್ರೀಯ ಜನಗಣತಿ ಪ್ರಕಾರ ಕರ್ನಾಟಕ 
ರಾಜ್ಯದಲ್ಲಿ ಒಟ್ಟು 6.11 ಕೋಟಿ ಜನ ಸಂಖ್ಯೆ (ಒಟ್ಟು 132 ಕೋಟಿ 
ಕುಟುಂಬಗಳು) ಇರುತ್ತದೆ. ಸ್ವಂತ ಮನೆ ಹೊಂದಿರುವವರ 
ಮಾಹಿತಿಯು ಲಭ್ಯವಿರುವುದಿಲ್ಲ. 


201 ರ ರಾಷ್ಟ್ರೀಯ ಜನಗಣತಿ ಸಮೀಕ್ಷೆಯ ಪ್ರಕಾರ 
ಎಪಿಎಲ್‌/ಬಿಪಿಎಲ್‌ ಕುಟುಂಬಗಳನ್ನು ಒಳಗೊಂಡಂತೆ ಗ್ರಾಮೀಣ 
ಮತ್ತು ನಗರ ಪ್ರದೇಶದಲ್ಲಿ ಒಟ್ಕಾರೆ 64.07 ಲಕ್ಷ ಕುಟುಂಬಗಳು 
ವಸತಿ ರಹಿತರಿರುವುದು ಕಂಡು ಬಂದಿರುತ್ತದೆ. 


ಸರ್ಕಾರವು ಬಡತಸ ರೇಖೆಗಿಂತ ಕೆಳಗಿರುವ ವಸತಿ ರಹಿತರಿಗೆ 
ಕೆಳಕಂಡ ವಸತಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುತಿದ್ದು, 
ಸದರಿ ಯೋಜನೆಯಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ 
ಒದಗಿಸಲಾದ ಅನುದಾನದ ವಿವರವನ್ನು ಕೆಳಕಂಡಂತೆ 
ವಿವರಿಸಲಾಗಿದೆ. ; 


ಯೋಜನೆ 


ವಸತಿ ಯೋಜನೆ 


2, ಡಾ: ಬಿ.ಆರ್‌. ಅಂಬೇಡ್ಕ ರ್‌ 


ಗ್ರಾಮಿಣ ಬ 
ಪ್ರದೇಶದಲ್ಲಿ 
ರೂ.1.75 ಲಕ್ಷ 
ಮತ್ತು ನಗರ 
ಪ್ರದೇಶದಲ್ಲಿ 
-ರೂ200 ಲಕ್ಷ | 
1.50 


ನಿವಾಸ ಯೋಜನೆ 


Ww! 


. ದೇವರಾಜು ಅರಸು ವಿಶೇಷ 
ವಸತಿ ಯೋಜನೆ (ನಗರ 
__.ಮತ್ತುಗ್ರಾಮೀಣ) 

4. ವಾಜಪೇಯಿ ವಸತಿ j - 
ಯೋಜನೆ 


ಕೇಂದ್ರ 
ಯೋಜನೆಗಳು: 


ಸರ್ಕಾರದಿಂದ  ಅನುಷ್ಠಾನಗೊಳಿಸುತ್ತಿರುವ | 
(ರೂ.ಲಕ್ಷಗಳಲ್ಲಿ) 
ನೀಡಲಾಗುವ ಸಹಾಯಧನ... 
ಕೇಂದ್ರದ | ರಾಜ್ಯದ 
ಪಾಲು ಪಾಲು 
ಎಲ್ಲಾ ಸಾಮಾನ್ಯ 
ವರ್ಗದವರಿಗೆ | ವರ್ಗದವರಿಗೆ 


ಪ್ರ. ಯೋಜನೆ ' 
ಸಂ 
lL ; | eh 
ಪ್ರಧಾನ ಮಂತಿ ಆಬಾಸ್‌ | 
1 ಯೋಜನೆ(ಗ್ರಾಮೀಣ) 


Pe 


ಸಾರ್ವಜನಿಕರಿಗೆ ಕ್ರೈಿಗೆಟಿಕುವ 
ಬೆಲೆಯಲ್ಲಿ ವಸತಿ ನಿರ್ಮಿಸಲು 
ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು; ಇವರಿಗೆ ಪವ 
ಯಾವ ರೀತಿಯ ಆರ್ಥಿಕ ನೆರವು 
ಸಾಲ ರಿಯಾಯಿತಿ ರೂಪದಲ್ಲಿ 
ನೀಡಲಾಗಿದೆ; 


| ರೂ.72000/-T ರ.46,000/- | 
; | [ ಪ.ಜಂತಿ ಮತ್ತು | 
| | ಪ.ಪಂಗಡದವ 
ರಿಗೆ | 
SN a | ರೂ.78,000/- | 
2. |* ಪ್ರಧಾನ ಮಂತ್ರಿ ರೂ.1,50,000/- 2 | 
. ಸ್‌ ಯೋಜನೆಃ (ನಗರ | SN | 


* ನಗರ ಪ್ರದೇಶದಲ್ಲಿ ಪ್ರಭಾಸನ ಮಂತ್ರಿ ಆವಾಸ್‌(ನಗರ) 
ಯೋಜನೆಯನ್ನು ರಾಜ್ಯ ಸರ್ಕಾರದ ಯೋಜನೆಗಳಾದ 
ವಾಜಪೇಯಿ ನಗರ ವಸತಿ, ಡಾ: ಬಿ.ಆರ್‌.ಅಂಬೇಡ್ಕರ್‌ ನಿವಾಸ್‌ 
ಹಾಗೂ ದೇವರಾಜ್‌ ಅರಸು ವಸತಿ ಯೋಜನೆಗಳೊಂದಿಗೆ 
ಸಂಯೋಜಿಸಿ ಅನುಷ್ಠಾನಗೊಳಿಸಲಾಗುತ್ತಿದೆ. 

ಸರ್ಕಾರವು ಸಾರ್ವಜನಿಕರಿಗೆ ಕೈಗೆಟುಕುವ ಬೆಲೆಯಲ್ಲಿ 
ವಸತಿ ನಿರ್ಮಿಸಲು ಕೆಳಕಂಡ ವಸತಿ ಯೋಜನೆಗಳನ್ನು 
ಅಸುಷ್ಠಾಸಗೊಳಿಸುತ್ತಿದೆ. ಯೋಜನೆಗಳ ವಿವರ ಕೆಳಕಂಡಂತಿದೆ. 


* ಬಸವ ವಸತಿ ಯೋಜನೆ. 

| * ಡಾ: ಬಿ.ಆರ್‌.ಅಂಬೇಡ್ಕರ್‌ ನಿವಾಸ್‌ ಯೋಜಸೆ(ನಗೆರ ಮತ್ತು 
i ಗ್ರಾಮೀಣ). | 
* ದೇವರಾಜು ಅರಸು ವಿಶೇಷ ವಸತಿ ಯೋಜಸೆ(ನಗರ ಮತ್ತು 


ಗ್ರಾಮೀಣ): 

* ವಾಜಪೇಯಿ ನಗರ ವಸತಿ ಯೋಜನೆ. 

* ಪ್ರಭಾನ ಮಂತಿ ಆವಾಸ್‌ ಯೋಜನೆ(ಗ್ರಾಮೀಣ). 

* ಪ್ರಧಾನ ಮಂತ್ರಿ ಆಬಾಸ್‌ ಯೋಜನೆ(ನಗರ). 

* ಮುಖ್ಯ ಮಂತ್ರಿಗಳ 1 ಲಕ್ಷ ಬಹುಮಹಡಿ ಬೆಂಗಳೂರು ವಸತಿ 
ಯೋಜನೆ (ಬೆಂಗಳೂರಿನಲ್ಲಿ ಮಾತು) 


ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರವು ಸಾಮಾನ್ಯ ವರ್ಗದ 
ಫಲಾನುಭವಿಗೆ ರೂ.120 ಲಕ್ಷಗಳನ್ನು ಹಾಗೂ ಪರಿಶಿಷ್ಟ ಜಾತಿ 
| ಮತ್ತು ಪರಿಶಿಷ್ಟ ಪಂಗಡದವರಿಗೆ ರೂ.175 ಲಕ್ಷ ಸಹಾಯಧನ 


| ರೂಪದಲ್ಲಿ ಆರ್ಥಿಕ ನೆರವನ್ನು ಒದಗಿಸಲಾಗುತ್ತಿದೆ. 


ನಗರ ಪ್ರದೇಶದಲ್ಲಿ ಪ್ರಧಾನ ಮಂತ್ರಿ ಆಬಾಸ್‌ 
ಯೋಜನೆ(ನಗರುಯನ್ನು ರಾಜ್ಯ ಸರ್ಕಾರದ ಯೋಜನೆಗಳಾದ 
ಬಾಜಪೇಯಿ ನಗರ ವಸತಿ, ಡಾ: ಬಿ.ಆರ್‌.ಅಂಬೇಡ್ಕರ್‌ ನಿವಾಸ್‌ 
ಹಾಗೂ ದೇವರಾಜ್‌ ಅರಸು ವಸತಿ ಯೋಜನೆಗಳನ್ನು 
ಸಂಯೋಜಿಸಿ  ಅನುಷ್ಠಾನಗೊಳಿಸಲಾಗುತ್ತಿದೆ. ಕೇಂದ್ರ 
ಸರ್ಕಾರದಿಂದ ನಗರ ಪ್ರದೇಶದಲ್ಲಿ ಸಾರ್ವಜನಿಕರಿಗೆ ಕೈಗೆಟುಕುವ 
ಬೆಲೆಯಲ್ಲಿ ವಸತಿ ನಿರ್ಮಿಸಲು ಕೆಳಕಂಡ ಆರ್ಥಿಕ ನೆರವು/ಸಾಲ 
ರಿಯಾಯಿತಿಗಳನ್ನು ನೀಡಲಾಗುತ್ತಿದೆ. 


ಯೋಜನೆಯ ಹೆಸರು | ಆರ್ಥಿಕ ನೆರವು 
ಪ್ರದಾನ ಮಂತಿ ಆವಾಸ್‌ | ಫಲಾನುಭವಿಗಳಿಂದ ಸ್ಪಯಂಲ 
ಯೋಜನೆ(ನಗಲ) ನಿರ್ಮಾಣ (ಹೊಸ & ವಿಸ್ತರಣೆ 

| ಅಪೋರ್ಡೆಜಲ್‌ ಹೌಸಿಂಗ್‌ ಇನ್‌ | 
| ಪಾರ್ಟನರ್‌ ಶಿಫ್‌ ಅಡಿ ರೂ.1.50 ಲಕ್ಷ | 
| | ಕ್ರೆಡಿಟ್‌ ಲಿಂಕ ಸಬ್ಬಿಡಿ | | 
L ಯೋಜನೆಯಡಿ 6 ಲಕ್ಷದ ಸವದೆಗೆ | | 


ವಾರ್ಷಿಕ ಆದಾಯ ಹೊಂದಿರುವ 
ಕುಟುಂಬಕ್ಕೆ ಗರಿಷ್ಟ 267 ಲಕ್ಷ 6 
ರಿಂದ 12 ಲಕ್ಷ ಬಾರ್ಜಿಕ ಆದಾಯ 
ಹೊಂದಿರುವ ಕುಟುಂಬಕ್ಕೆ ಗರಿಷ್ಟ 
ರೂ.235 ಲಕ್ಷ 12 ರಿಂದ 18 ಲಕ್ಷ 
ವಾರ್ಷಿಕ ಆದಾಯ ಹೊಂದಿರುವ 
ಕುಟುಂಬಕ್ಕೆ ಗರಿಷ್ಟ ರೂ.230 ಲಕ್ಷ 
ಸಹಾಯಧನ 


ಬಡ್ಡಿ 
ನೀಡಲಾಗುವುದು. 


ವಿಶೇಷವಾಗಿ ಬುಡಕಟ್ಟು ಜನರಿಗೆ 
ವಸತಿ ನಿರ್ಮಿಸುವಾಗ ಅವರ 
ಜೀವನ ಶೈಲಿ, ಅಗತ್ಯ ಹಾಗೂ 
ಆಪೇಕ್ಷೆಯಂತಹ ಮನೆ ವಿನ್ಯಾಸ 
ಮಾಡಲಾಗಿದೆಯೇ; 


ಈ) 


ಕಾಡಿನಂಚಿನಲ್ಲಿ ನಿರ್ಮಿಸಲಾಗುವ 
ಮನೆಗಳಿಗೆ ಕಾಡು: ಪ್ರಾಣಿಗಳಿಂದ 
ಸುರಕ್ಷತೆ ಒದಗಿಸಲು ರಕ್ಷಹಾ 
ವಿನ್ಯಾಸ ರೂಪಿಸಲಾಗಿದೆಯೇ ? 


ಎಲ್ಲಾ ಯೋಜನೆಗಳಡಿ ಮನೆಗಳ ನಿರ್ಮಾಣವನ್ನು ಸ್ಪಂತ: 
ಫಲಾಮುಭವಿಗಳೇ ನಿರ್ಮಿಸಿಕೊಳ್ಳುತಿದ್ದ, ಅವರ ಅಪೇಕ್ಷೆ ಮತ್ತು 
ಜೀವನ ಶೈಲಿಗೆ ತಕ್ಕಂತೆ ಸರ್ಕಾರ ನೀಡಲಾಗುವ ಸಹಾಯ 
ಧನದೊಂದಿಗೆ ಫಲಾನುಭವಿಗಳು ವಂತಿಕೆ ಹಣ ಭರಿಸಿ, 
ನಿರ್ಮಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. 


ಅದರಂತೆ ಬುಡಕಟ್ಟು ಜನರು ಅವರ ಜೀವನ ಶೈಲಿ ಮತ್ತು 
ಆಪೇಣ್ಲೆಗೆ ತಕ್ಕಂತೆ ಅವರೇ ಸ್ವಂತ: ಮನೆಗಳನ್ನು 
ನಿರ್ಮಿಸಿಕೊಳ್ಳಲು ಅವಕಾಶ ನೀಡಲಾಗಿದೆ. ಸಮಾಜ ಕಲ್ಯಾಣ 
ಇಲಾಖೆಯಿಂದ ಬುಡಕಟ್ಟು ಜನಾಂಗದವರಿಗೆ (ಸೂಕ್ಷ್ಮ ಅತಿ 
ಸೂಕ್ಷ ಅಲೆಮಾರಿ/ಅರೆ ಅಲೆಮಾರಿಗಳು) ಗ್ರಾಮೀಣ ಪ್ರದೇಶದಲ್ಲಿ 
ರೂ.3.75 ಲಕ್ಷಗಳನ್ನು ಹಾಗೂ ವಗರ ಪ್ರದೇಶದಲ್ಲಿ ರೂ.400 
ಲಕ್ಷಗಳನ್ನು ಸಹಾಯ ಧನದ ರೂಪದಲ್ಲಿ ಆರ್ಥಿಕ ನೆರವು 
ಸ್ವಂತ: ಫಲಾನುಭವಿಗಳೇ ಮನೆಗಳನ್ನು ತಮ್ಮ ಅಪೇಕ್ಷೆಗೆ 
ಅನುಗುಣವಾಗಿ ನಿರ್ಮಿಸಿಕೊಳ್ಳುತಿರುವುದರಿಂದ ಕಾಡಿನಂಚಿನಲ್ಲಿ 
ನಿರ್ನಿಸಲಾಗುವ ಮನೆಗಳಿಗೆ ಕಾಡು ಪ್ರಾಣಿಗಳಿಂದ ಸುರಕ್ಷತೆ 
ಒದಗಿಸಲು ಯಾವುದೇ ವಿರ್ದಿಷ್ಟ ರಕ್ಷಣಾ. ವಿಸ್ಯಾಸ 


ರೂಪಿಸಿರುವುದಿಲ್ಲ 


ಸಂಖ್ಯೆ :ಪಇ 89 ಹೆಚ್‌ ಎಐಂ 2019 


ae 
4 ಸಾಮು 


ವಸತಿ ಸಚಿವರು 


